ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸೆರು ಶ್ರೀ ಎನ್‌.ಎಸ್‌. ಜೋಸ್‌ ರಾಜು | 
(ವಿಧಾನ ಸಚೆಯಿಂದ ಚುನಾಯಿತರಾದವರು) | 

ಚುಕ್ಕೆ ಗುರುತನ'ಪಕ್ನ ಸಂಷ್ಯ 285 

ಉತ್ತರಿಸಬೇಕಾದ ದಿನಾಂಕ 04/03/2020 


ಉತ್ತರಿಸಬೇಕಾದ ಸಚಿವರು 


ಶೀ ವಿ. ಸೋಮಣ್ಣ ವಸತಿ ಸಚವಹು; 


ಕಸಂ | ಪಶ್ನೆ ಉತ್ತರ 

ಅ) | ರಾಯಚೂರು ಜಿಲ್ಲೆಗೆ 2019-20 ನೇ 
ಸಾಲಿನಲ್ಲಿ ವಸತಿ ಇಲಾಖೆಯ ವಿವಿಧ ವಸತಿ 2019-20ನೇ ಸಾಲಿನಲ್ಲಿ ಸರ್ಕಾರದ ಪ್ರಧಾನ ಮಂತ್ರಿ 
ಯೋಜನೆಗಳ NSE ಆವಾಸ್‌ ಯೋಜನೆ (ಗ್ರಾಮೀಣ) ವಸತಿ ಯೋಜನೆಯದಿ 
ಮಂಜೂರಾಗಿರುವ ಮನೆಗಳ ಸಂಖೆ ಎಷು; ಮಂಜೂರು ಮಾಡಲಾಗಿದ್ದ 2133 ಮನೆಗಳ ಪ್ರೆ ಪೈಕಿ 135 ಮನೆಗಳು 


ನಿರ್ಮಾಣ ಮಾಡಿರುವ ಮನೆಗಳು ಎಷ್ಟು; 
ಇಲ್ಲಿಯವರೆಗೂ ಮಂಜೂರಾಗಿರುವ 
ಮನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದ್ದು ಉಳಿದ 1998 ಮನೆಗಳನ್ನು 
ಪ್ರಾರಂಭಿಸ ಬೇಕಾಗಿದೆ. 


ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಡಿ 2019-20 ನೇ 
ಸಾಲಿಗೆ ಮನೆಗಳನ್ನು ಮಂಜೂರು ಮಾಡಿರುವುದಿಲ್ಲ. 


> ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) ಅಡಿ 
ಯಲ್ಲಿ ಪ್ರತಿ ಗಾಮ ಪಂಚಾಯಿತಿಗೆ ಒಬ್ಬ ಆವಾಸ್‌ ಮಿತ್ರ 
ನನ್ನು ನೇಮಕ ಮಾಡಲಾಗಿದ್ದು, ಸದರಿ "ಅವಾಸ್‌ ಮಿತ್ರನು 
ಮನೆಗಳನ್ನು ನಿಗದಿತ ಅವಧಿಯೊಳಗೆ 
ಪೂರ್ಣಗೊಳಿಸುವಂತೆ ಫಲಾನುಭವಿಗಳಿಗೆ ಉತ್ತೇಜನವನ್ನು 
ನೀಡಿ ಮನೆಗಳನ್ನು ಶೀಘವಾಗಿ ಪೂರ್ಣಗೊಳಿಸುವಂತೆ 
ನೋಡಿಕೊಳ್ಳುತ್ತಾರೆ." 

» ಫಲಾನುಭವಿಗಳನ್ನು ನಿಗದಿಪಡಿಸಲಾದ ಅವಧಿಯೊಳಗೆ 
ಆಯ್ಕೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 
ನಿಗಮದಿಂದ ನಿರ್ದೇಶನ ನೀಡಲಾಗುತ್ತದೆ. 

> ಅನುಮೋದನೆಗೊಂಡ 90 ದಿನಗಳೊಳಗಾಗಿ ಮನೆಗಳನ್ನು 
ಪ್ರಾರಂಭಿಸುವಂತೆ ಗಾಮ ಪಂಚಾಯಿತಿ ಮತ್ತು ನಗರ 
ಸ್ಥಳೀಯ ಸಂಸ್ಥೆಗಳಿಂದ ತಿಳುವಳಿಕೆ ನೀಡಲಾಗುತ್ತಿದೆ. 

» ಮನೆಯ ಪ್ರಗತಿಯ ಹಂತ ಪೂರ್ಣಗೊಂಡ ಕೂಡಲೇ 
ಜಿಪಿಎಸ್‌ ಮಾಡುವಂತೆ ಗ್ರಾಮ ಪಂಚಾಯಿತಿ ಮತ್ತು 
ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಚಿಸಲಾಗುತ್ತಿದೆ. 

> ಮನೆಗಳ ಇ ಪ್ರಗತಿಯನ್ನು ಸಾಧಿಸುವ ಬಗ್ಗೆ 
ನಿಗಮದಿಂದ ಪ್ರತಿ 15 ದಿನಕ್ಕೊಮ್ಮೆ "ಜಿಲ್ಲಾಡಳಿತದೊಂದಿಗೆ 
ವಿಡಿಯೋ ಸಂವಾದವನ್ನು ನಡೆಸ ಲಾಗುತ್ತಿದೆ. 

> ಅದರಂತೆಯೇ ಜಿಲ್ಲಾಡಳಿತ ಮತ್ತು ತಾಲ್ಲೂಕು / ನಗರ 
ಮಟ್ಟದಲ್ಲಿಯೂ ಮನೆಗಳ ಪ್ರಗತಿಯನ್ನು ಪರಿಶೀಲಿಸಿ 
ಮನೆಗಳನ್ನು ನಿಗದಿತ ಅವಧಿಯೊಳಗೆ NN 
ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 
ಸೂಚಿಸಲಾಗುತ್ತಿದೆ. 


Page 1 0f2 


ಕ್ರಸಂ ಪ್ರಶ್ನೆ 


r ಉತ್ತರ 


ಮಾಡಲು ಸರ್ಕಾರ 
ಕ್ರಮಗಳೇನು; 


ನೇ ಸಾಲಿನಲ್ಲಿ 


ಆಗಿರುವ ಮನೆಗಳು ಎಷ್ಟು? 


ಅ) | ರಾಯೆಚೊರು ನಗರದಲ್ಲಿರುವ ನನ ಇಡ 
ಪ್ರದೇಶಗಳಲ್ಲಿ ಮನೆಗಳನ್ನು 


ನಿರ್ಮಾಣ 
ತೆಗೆದುಕೊಂಡ 


ರಾಯಚೂರು 


ಜಿಲ್ಲೆಯ ಕೊಳಚೆ ಪ್ರದೇಶಗಳಿಗೆ ಮಂಜೂರು 


ರಾಯಚೂರು ನಗರದ 5 ಕೊಳಚೆ ಪ್ರದೇಶಗಳಲ್ಲಿ ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ 2016-17 ನೇ ಸಾಲಿನ ಹಂತ-2 ರಲ್ಲಿ 
1050 ಮನೆಗಳು ಮಂಜೂರಾಗಿದ್ದು, 751 ಮನೆಗಳ ನಿರ್ಮಾಣ 
ಪೂರ್ಣಗೊಂಡಿದ್ದು, 262 ಮನೆಗಳ ನಿರ್ಮಾಣ ಕಾಮಗಾರಿಗಳು 
ಪ್ರಗತಿಯಲಿದ್ದು, ಪೂರ್ಣಗೊಳ್ಳುವ ಹಂತದಲ್ಲಿದೆ. ಉಳಿದ 37 
ಮನೆಗಳನ್ನು ಪ್ರಾರಂಭಿಸ ಬೇಕಿದೆ. 


ರಾಯಚೂರು ನಗರದ 6 ಕೊಳಚೆ ಪ್ರದೇಶಗಳಲ್ಲಿ ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ 2017-18 ನೇ ಸಾಲಿನ ಹಂತ-3 ರಲ್ಲಿ 
500 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 300 ಮನೆಗಳ 
ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಉಳಿದ ಮನೆಗಳನ್ನು 
ಅರ್ಹ ಫಲಾನುಭವಿಗಳಿಂದ ವಂತಿಕೆಯನ್ನು ಪಡೆದು 


ಪ್ರಾರಂಭಿಸಬೇಕಾಗಿದೆ. 


ರಾಯಚೂರು ನಗರದಲ್ಲಿ ಇರುವ ಕೊಳಜೆ ಪದೇಶದ 
ನಿವಾಸಿಗಳಿಗೆ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ಯಡಿ 
ಮನೆಗಳನ್ನು ನಿರ್ಮಿಸಿಕೊಡಲು ಯೋಜನಾ ವರದಿಗಳನ್ನು 
ತಯಾರಿಸಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗುರಿ- ಅನುದಾನದ 
ಲಭ್ಯತೆಗೆ ಅನುಗಣವಾಗಿ ಹಂತ A ಮನೆಗಳ ನಿರ್ಮಾಣ 
ಮಾಡ ಕ್ರಮ ವಹಿಸ ಲಾಗುತ್ತಿದೆ. 


2019-20ನೇ ಸಾಲಿನಲ್ಲಿ ಮಂಜೂರು ಮಾಡಿಲ್ಲ 


mL 
" ಸೋಮಣ್ಣ) 


ವಸತಿ ಸಚಿವರು. 


Page 2 of 2 


